ವ್‌ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರ ಹೆಸರು 


398 


: ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ 


ಉತ್ತರಿಸಬೇಕಾದ ದಿನಾಂಕ 11.12.2020 
ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖೆ ಸಚಿವರು 
ಸಂ. ಪಕ್ನೆ ಉತ್ತರ 
ರಾಜ್ಯದಲ್ಲಿರುವ "ವಿಶೇಷಚೇತನರ '`ಒಟ್ಟು "ಸಂಖ್ಯೆ | ರಾಜ್ಯದಲ್ಲಿ 201ರ ಜನಗಣತಿಯ ಪಾರ ಒಟ್ಟು 
ಎಷ್ಟು: (ಜಿಲ್ಲಾವಾರು ವಿವರ ನೀಡುವುದು) 13,24,205 ವಿಕಲಚೇತರು ಇರುತ್ತಾರೆ 


ಮಾಹಿತಿಯನ್ನು ' ಅನುಬಂಧದಲ್ಲಿ ನೀಡಲಾಗಿದೆ. 


ಅ 1 ವಿಶೇಷಚೇತನರಿಗೆ ನೀಡುವ ಮಾಶಾಸನವು ಕಳೆದ 
ಎಂಟು ತಿಂಗಳಿನಿಂದ ನಿಂತು ಹೋಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಅದನ್ನು ಸರಿಪಡಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; (ವಿವರ ನೀಡುವುದು) 


ಸದೆರಿ ವಿಷಯೆವು ಸರ್ಕಾರದ ಗಮನಕ್ಕೆ `ಬಂದಿದೆ. 
ಅದನ್ನು - ಸರಿಪಡಿಸಲು ಸಾಮಾಜಿಕ ಭದ್ರತೆ ಮತ್ತು 
ಪಿಂಚಣಿ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ. 
ಖಜಾನೆ-2, ಬ್ಯಾಂಕುಗಳ ವಿಲೀನ, ಆಧಾರ ಸಂಖ್ಯೆ 
ಜೋಡಣೆಯಾಗದಿರುವುದು, ಬ್ಯಾಂಕ್‌ ಖಾತೆ ಸಂಖ್ಯೆ 
ತಾಳೆ ಹೊಂದದೆ ಇರುವುದು ಹಾಗೂ ಕೆಲವು 
ತಾಂತಿಕ ತೊಂದರೆಯಿಂದ ವಿಳಂಬಕ್ಕೆ 
ಕಾರಣವಾಗುತ್ತಿದೆ. ಈ ಸಂಬಂಧ ಸಾಮಾಜಿಕ ಭದ್ರತೆ 
ಮತ್ತು ಪಿಂಚಣಿ ನಿರ್ದೇಶನಾಲಯದ 
ಸಮನ್ಸಯತೆಯೊಂದಿಗೆ ಈ ಸಮಸ್ಯೆಯನ್ನು 
ಬಗೆಹರಿಸಲು ಕ್ರಮವಹಿಸಲಾಗುತ್ತಿದೆ. 


ಇ | ಇವರುಗಳು ಮಹಿಳಾ ಮತ್ತು ಮಕ್ಕಳೆ ಕಲ್ಯಾಣ 
ಇಲಾಖೆಯಡಿಯಲ್ಲಿ ಬರುವುದರಿಂದ ಇವರುಗಳಿಗೆ 
ಒಂದು ಸರ್ವೇ ಕಾರ್ಯವನ್ನು ಮಾಡಿ, ಹೋಬಳಿ 
ಮಟ್ಟದಲ್ಲಿ ಅದಾಲತ್‌ಗಳನ್ನು ನಡೆಸಿ ಅವರುಗಳ 
ಸಮಸ್ಯೆಗಳನ್ನು ಸರಿಪಡಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರ ನೀಡುವುದು) 


ಕಂದಾಯೆ `ಇಲಾಖೆಯ `'ವೆತಿಯಿಂದ್‌ ಹೋಬಳಿ 
ಮಟ್ಟದಲ್ಲಿ ಅದಾಲತ್‌ಗಳನ್ನು ನಡೆಸಿ ಅವರುಗಳ 
ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ: ಮಮ 295 ಪಿಹೆಚ್‌ಪಿ 2020 


ದ್‌ 
ಅ. ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು ಹಿರಿಯ ನಾಗೆರಿಕರ ಸಬಲೀಕರಣ 


ಇಲಾಖೆ ಸಚಿವರು ' 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 398ಕ್ಕೆ ಅನುಬಂಧ 


2011ರ ಜನಗಣತಿಯ ಪ್ರಕಾರ ಜಿಲ್ಲಾವಾರು ವಿಕಲಚೇತನರ ಮಾಹಿತಿ 


r 3] ಜಿಲ್ಲೆಗಳ ಹೆಸರು `Tದ್ಯಷ್ಠಿಡೋಷತನಣಡೋಷ ಡೈಹಕ ಬುದ್ಧಿ” ಮಾನಸಿಕ 7 ಇತರೆ ವಿಕಲ']ಬಹನೆಧೆ | ಒಟ್ಟು 
ಸಂ. ; ವುಳ್ಳವರು ವುಳ್ಳವರು ವಿಕಲಚೇತನರು ಮಾಂದ್ಯರು ಅಸ್ವಸ್ಥರು ಚೇತನರು ಚೇತನರು 
2 [ 3 Fy 5 6 7 9 10 
೦ಗಳೂರು ನಗರ | $3910 78503 19732 .| 15176 2707 E 63520 10682 | 274230 
ಬಂಗಳೂರು (ಗಾ) | 3857 4053 4568 1386 314 4217 ai 1899 20294 | 
| 14349 19615 26489 8054 1553 14805 | 92594 
8895 12515 3770 704 9532 3482 50895 
] 7 | 10629 SC 529 313 | 
6961 10674 3351 s1 [SEE 3669 43533 
Il | $767 3155 500 6725 3703 43179 
6196 8976 2461 415 6589 2961 33971 
4360 4154 1579 320 3750 2114 21224 
3178 5674 1377 325 3613 2218 "20464 
6105 8061 3074 -| 777 5988 3196 37221 
4094 5717 1927 3702 3696 | 29095 
7027 10072 495 8358 2980 40819 
12752 19659 657 12948 3825 66392 
SS 5150 350 4253 2279 25114 
5289 7375 362 7240 2699 32232 
| 20 6829 593 6053 3584 
757 1734 218 1478 793 
5278 8201 625 5732 2825 
5749 7575 '495 5942 2524 
12484 17843 814 11189 4536 
7234 $240 481 5602 3198 
7785 9555 556 6990 3072 
4502 6087 582 5125 2881 
10198 14101 931 9335 5304 
3284 4406 905 3102 2665 
2317 3412 1136 2507 2172 
3113 4598 305 2982 1869 
5445 6513 7051 609 | 5388 2667 29848 
1590 


258 4399 1578 | 24904 
93974 | 20913 | 246721 | 100013 | 1324205 


4659 6704 
264170 | 326432 271982 


pe 


